KN : 
ರ್‌ 


ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾ೦ಕ: 04-03-2021 ಪುಶ್ನೆ ಸಂಖ್ಯೆ: 574 (776) 


ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಯು. ಬಿ. ವೆಂಕಟೇಶ್‌( ನಾಮನಿರ್ದೇಶನ ಹೊಂದಿದವರು) 


ಉತ್ತರ ನೀಡಬೇಕಾದ ದಿನಾ೦ಕ: 04-03-2021 


ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 


ವಿಷಯ: ಕೇಂದ್ರದ ಅನುದಾನದ ಕುರಿತು 


(ಅ) ಕಳೆದ ಮೂರು ವರ್ಷಗಳಲ್ಲಿ ವಿವಿಧ ಯೋಜನೆಗಳಡಿ ಕೇಂದ್ರದಿಂದ ರಾಜ್ಯಕ್ಕೆ 
ಬಿಡುಗಡೆಯಾಗಬೇಕಾಗಿದ್ದ ಅನುದಾನವೆಷ್ಟು; ಕೊರತೆ ಎಷ್ಟು; 


(ಆ) ಅನುದಾನ ಬಿಡುಗಡೆಯಾಗದಿರಲು ಕಾರಣಗಳೇನು ಮತ್ತು ಅನುದಾನ ಬಿಡುಗಡೆ ಕೋರಿ 
ರಾಜ್ಯ ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು; (ಪತ್ರ ವ್ಯವಹಾರಗಳ ಮಾಹಿತಿ ನೀಡುವುದು) 


(ಇ) ಅನುದಾನ ಬಿಡುಗಡೆ ಸಲುವಾಗಿ ಎಷ್ಟು ಬಾರಿ ರಾಜ್ಯದ ನಿಯೋಗ ಕೇಂದ್ರವನ್ನು ಭೇಟಿ 
ಮಾಡಿ ಒತ್ತಡವನ್ನು ತಂದಿದೆ, ಇದರ ಪರಿಣಾಮಗಳೇನು? 


